ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 1 ನೇ ಮಾರ್ಚ್‌, 2020 


ದರಖಾಸ್ತು ಜಮೀನುಗಳ ಪೌತಿ ಆಂದೋಲನದ ಬಗ್ಗೆ 


ಶ್ರೀ ಎಸ್‌.ರವಿ (ಸ್ಥಳೀಯ ಸಂಸ್ಥೆಗಳ ಕೇತು) - 
646 (804) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಮನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವ್ಯಾಪ್ತಿಯಲ್ಲಿ ದರಖಾಸ್ತು ಪೌತಿ ಆಂದೋಲನದ 
ನಂತರ ದುರಸ್ಥಿಯಾದ ಜಮೀೀನುಗಳೆಷ್ಟು ; 


(ಆ) ಏಕ ವ್ಯಕ್ತಿ ಪ್ರಕರಣದಡಿ ದುರಸ್ಥಿಗೊಂಡ ಜಮೀನುಗಳೆಷ್ಟು ; ಇವುಗಳಲ್ಲಿ ಬಾಕಿ ಇರುವ 
ಪ್ರಕರಣಗಳೆಷ್ಟು ; ಇದಕೆ ಇರುವ ನಿಯಮಾವಳಿಗಳೇನು ; ಇದರಿಂದ ಸಾರ್ವಜನಿಕರಿಗೆ 
ತೊಂ೦ದರೆ/ವಿಳ೦ಂಬವಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ? (ಪೂರ್ಣ ಮಾಯಿತಿ 
ನೀಡುವುದು) 


